= ರೀಸರ್ವೆ 


ಕರ್ನಾಟಕ ವಿಧಾನ ಪರಿಷತ್ತು 


1 |1ಚುಕೈೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


5 Tಸದಸ್ಯರ ಹೆಸರು 


ಶ್ರೀ ಸಲೀಂ ಅಹಮದ್‌ | 
(ಸೈಳೀಯ ಸಂಸ್ಥೆಗಳ ಕ್ಷೇತು 


3 [ಉತ್ತರಿಸಬೇಕಾದ ದಿನಾಂಕ 16.02.2022 
| 4 | ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
RS 
ಹ 8 ಪುಶ್ನೆ | ಉತ್ತರ | 


ರೀಸರ್ವೆ ಮಾಡಿ ಎಷ್ಟು ವರ್ಷಗಳಾಗಿದೆ; 


ಅ) | ರಾಜ್ಯದ ಕಂದಾಯ. ಧಾಷಸನ್ನ್‌ 


| 

ರಾಜ್ಯದ ವಿವಿಧ ಪ್ರಾಂತ್ಯಗಳಲ್ಲಿ ಕಂದಾಯ 
ಭೂಮಿಗಳನ್ನು ಕೆಳಕಂಡ ವರ್ಷಗಳಲ್ಲಿ ರೀಸರ್ವೆ 
'ಮರುಭೂಮಾವನು ಮಾಡಲಾಗಿರುತದೆ ' 

ಪ್ರಾಂತ್ಯ “ಅವಧಿ 
ಹಳೇ ಮೈಸೂರು ಪ್ರಾಂತ್ಯ | 1900-1917 
ಮುಂಬೈ ಪ್ರಾಂತ್ಯ 1906-1921 
ಮದರಾಸು ಪ್ರಾಂತ್ಯ 1923-1935 
ದರಾಬಾದ್‌ ಪ್ರಾಂತ್ಯ | 1906-1916 
1906-1912 


gel 


) [ಸಾಮಾನ್ಯವಾಗಿ "ಎಷ್ಟು ವರ್ಷ 
ಗಳಿಗೊಮ್ಮೆ ರೀ-ಸರ್ವೆ ಮಾಡಲಾಗು 
"ವುದು; 


ಕರ್ನಾಟಿಕ ಭೂಕಂದಾಯ ಅಧಿನಿಯಮ 1964 
ಕಲಂ 115ರಲ್ಲಿ ಈ ಕೆಳಕಂಡಂತೆ ತಿಳಿಸಲಾಗಿದೆ. 
“ಒಂದು ಕಂದಾಯ ವ್ಯವಸ್ಥೆಯು ಮೂವತ್ತು 
ವರ್ಷಗಳ ಅವಧಿಯವರೆಗೆ ಜಾರಿಯಲ್ಲಿ 
ರುತ್ತದೆ. ಪರಂತು, ಕಂದಾಯ ವ್ಯವಸ್ಗೆಯು 
ಪರಿಷ್ಠರಣೆಯು ಸೂಕ್ತವಲ್ಲವೆಂದು ರಾಜ್ಯ 
ಸರ್ಕಾರವು ಅಭಿಪ್ರಾಯಪಟ್ಕಾಗ ಅಥವಾ 
ಅಂಥ ಕಂದಾಯ ವ್ಯವಸ್ಥೆಯನ್ನು ಜಾರಿ 
ಗೊಳಿಸುವುದು ಯಾವುದೇ ಕಾರಣದಿಂದ 
ವಿಳಂಬವಾದಾಗೆ, ತತಲದಲ್ಲಿ' ಜಾರಿ 
ಯಲ್ಲಿರುವ ಕಂದಾಯ ವ್ಯವಸ್ಥೆಯ ಅವಧಿ ' 
ಯನ್ನು ತೆನಗೆ ಸೂಕವೆಂದು 
ಕಂಡುಬರುವಂತ ಅವಧಿಯವರೆಗೆ ರಾಜ್ಯ 

ಸರ್ಕಾರವು ಮುಂದುವರೆಸಬಹುದು.” 
ಮೇಲ್ಕಂಡ ನಿಯಮದನ್ವಯ ಪುಸ್ತುತ 
ರಾಜ್ಯದಲ್ಲಿ -ಸರ್ವೆ/ಗೀ-ಸೆಟ್ಟಿಮಂಟ್‌ 
ಮಾಡಲು ಕ್ರಮ ಕೈಗೊಳಲಾಗುತ್ತಿದೆ. 


ಮಾಡುವ ಉದ್ದೇಶ 
ವೇನಾದರೂ ಸರ್ಕಾರಕ್ಕೆ ಇದೆಯೇ: 


ಹೌದು 
ಸರ್ಕಾರವು ರಾಜ್ಯದಲ್ಲಿ . ರೀ-ಸೆಟ್ಟ್‌ ಮೆಂಟ್‌! 
ರೀಸರ್ವೆ (ಮರು ಭೂಮಾಪನ) ಮಾಡುವ ಉದ್ದೇಶ 
ಹೊಂದಿರುತ್ತದೆ. 


ಈ) | ಪ್ರಸ್ತುತ ಯಾವುದಾದರೂ ತಾಲ್ಲೂಕು 
ಗಳಲ್ಲಿ ರೀಸರ್ವೆ ಕಾರ್ಯ ಮಾಡಲಾಗು 
ತ್ಲಿದೆಯೇ; 


ಉ) | ರೀಸರ್ವೆ ಮಾಡುವ ಉದ್ದೇಶ ಸರ್ಕಾರ | 
ಕೈಿದ್ಮರೆ ಎಷ್ಟು ವರ್ಷಗಳಲ್ಲಿ 
ಅನುಷ್ಠಾನಗೊಳಿಸಲಾಗುವುದು? 


ರಾಜ್ಯದಲ್ಲಿ ಮರು ಭೂಮಾಪನವನ್ನು ; 


ಅತ್ಯಾಧುನಿಕ ತಂತ್ರಜ್ಞಾನವಾದ ಡ್ರೋಣ್‌ ಬಳಸಿ 
ಸರ್ಪೇ ಆಫ್‌ ಇಂಡಿಯಾ ಸಂಸ್ಥೆಯ 
ಸಹಯೋಗದೊಂದಿಗೆ ಕೈಗೊಳ್ಳಲು ಉದ್ದೇಶಿಸ 
ಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ. ಕಂಇ 158 


ಭೂದಾಸ 2018 ದಿನಾಂಕ 07-11-2018 ಮತ್ತು ; 
28-12-2018 ರಲ್ಲಿ ಮೊದಲನೇ ಹಂತದಲ್ಲಿ ರಾಜ್ಯದ ! 


5 ಜಿಲ್ಲೆಗಳ (ತುಮಕೂರು, ಬೆಳಗಾವಿ, ಉತ್ತರ ಕನ್ನಡ, 
ಹಾಸನ, ರಾಮನಗರ) 51,000 ಚದರ 8.ಮೀ. 
ಪ್ರದೇಶದಲ್ಲಿ ಡ್ರೋಣ್‌/ಯುಎವಿ ಆಧಾರಿತ ಮರು 
ಭೂಮಾಪನ ಕಾರ್ಯ ಕೈಗೂಳಲು ಮಂಜೂರಾತಿ 
ನೀಡಲಾಗಿದೆ. ಪೂರ್ವಸಿದ್ಧತೆ ಕಾರ್ಯ ಪ್ರಾರಂಭಿಸ 
ಲಾಗಿದ್ದ, ರಾಷನಗರ ಜಿಲ್ಲೆಯ ಚಸ್ನಪಟ್ಟಣ 
ತಾಲ್ಲೂಕು ಮತ್ತು ತುಮಕೂರು ಜಿಲ್ಲೆಯ ಕುಣಿಗಲ್‌ 
ತಾಲ್ಲೂಕಿನಲ್ಲಿ ಪ್ರಾಯೋಗಿಕವಾಗಿ ಡ್ರೋನ್‌ ಸರ್ವೆ 
ಕಾರ್ಯವನ್ನು ಪ್ರಾರಂಭಿಸಲಾಗಿದೆ. ಪ್ರಸ್ತುತ 
ಗ್ರೌಂಡ್‌ ಕಂಟ್ರೋಲ್‌ ಪಾಯಿಂಟ್‌ಗಳನ್ನು 
ಸ್ಥಾಪಿಸಿದ್ದ, ಡ್ರೋಣ್‌ "ಗ್ರ ಕಾರ್ಯವನ್ನು 
ಪ್ರಾರಂಭಿಸಲಾಗಿರುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ ಕಂಇ 9 
ಎಸ್‌ಎಸ್‌ಸಿ 2022 ದಿನಾಂಕ: 4022022 ರಲ್ಲಿ 
ಉಳಿದ 26 ಜಿಲ್ಲೆಗಳ 14 ಲಕ್ಷ ಚ.ಕಿಮೀ. 
ಪ್ರದೇಶವನ್ನು ಡ್ರೋಣ್‌/ವೈಮಾನಿಕ ಸಮೀಕ್ಷೆ 
ಮೂಲಕ ಸರ್ವೆ ಮಾಡಿ ಗ್ರಾಮೀಣ ವಸತಿ ಆಸ್ತಿ, 


ಕೃಷಿ ಭೂಮಿಯ ಹಕ್ಕುದಾಖಲೆ ಮತ್ತು ನಗರ ಆಸ್ತಿ | 


ದಾಖಲೆಗಳನ್ನು ಸಿದ್ದಪಡಿಸುವ ಯೋಜನೆಯನ್ನು 


ಅನುಷ್ಠಾನಗೊಳಿಸಲು ಅನುಮೋದನೆ ; 


ನೀಡಲಾಗಿದೆ. 


} 


ಸಂಖ್ಯ: ಕ೦'ಇ 20 ಎಸ್‌ಎಸ್‌ಸಿ 2022 


— 
4 ಲೌ — 
(ಆರ್‌.ಅಶೋಕ) 
ಕಂದಾಯ ಸಚಿವರು 


